ಕಥೆಗಳ ಮೂಲಕ ಕಲಿಯುವುದು 


ಪದ್ಮಾ ಬಿ.ಎಂ. 


ಪರಿಚಯ 


ಕಥೆಗಳು ಎಲ್ಲರನ್ನೂ ತೊಡಗಿಸಿಕೊಳ್ಳುತ್ತವೆ ಮತ್ತು ಅವು 
ಸಾರ್ವತ್ರಿಕವಾಗಿ ಇಷ್ಟವಾದವು. ನಮ್ಮ ಇತಿಹಾಸ ಮತ್ತು 
ಪುರಾಣಗಳು ಕಥೆಗಳ೦ದ ತುಂಜದ್ದು, ಬಾಲ್ಯದಲ್ಲಿ ನಾವು ಕೇಆದ 
ಕಥೆಗಳನ್ನು ಎಂದಿಗೂ ಮರೆಯುವುದಿಲ್ಲ. ಕನ್ನಡದ ಕಾಗಕ್ಕ 
ಗುಬ್ಬಕ್ಕ (ಕಾಗೆ ಮತ್ತು ಗುಬ್ಬಚ್ಚಿ) ಗೋವಿನ ಹಾಡು, ಏಳು 
ಸಮುದದ ಆಚೆ ಇರುವ ರಾಕ್ಷಸ, ಮುಂತಾದ ಕಥೆಗಳು ಸದಾ 
ನೆನಪಿನಲ್ಲಿ  ಉಳಯುತ್ತವೆ. ಪ್ರತಿಯೊಬ್ಬರೂ ಕಥೆಗಳನ್ನು 
ಇಷ್ಟಪಡುವ ಕಾರಣ ಶಾಲೆಗಳಲ್ಲ ಎಲ್ಲಾ ವಿಷಯಗಳನ್ನೂ ಕಥೆಗಳ 
ಮೂಲಕವೇ ಕಲಸಬೇಕೆಂದು ನಾನು 
ಒತ್ತಾಯುಸುತ್ತೇನೆ. 


ಬಲವಾಗಿ 


ಮಕ್ಕಳ ಕಥೆಗಳಿಗಾಗಿ ಹುಡುಕಾಟ 


ಕನ್ನಡದಲ್ಲ ಮಕ್ಕಳ ಕಥೆಗಳನ್ನು ಹುಡುಕುತ್ತಾ ಹೋದಾಗ ನನಗೆ 
ಕೊನೆಗೆ ಹೆಚ್ಚಾಗಿ ಸಿಕ್ಕದ್ದು ಪದ್ಯ ರೂಪದ ಕಥೆಗಳು. ಅವರಿಗಾಗಿ 
ಚಿತ್ರ ಪುಸ್ತಕಗಳು ಇರಲಲ್ಲ. ಇದ್ದ ಪುಸ್ತಕಗಳಲ್ಲ ಹೆಚ್ಚಿನವು 
ಭಾಷಾಂತರವಾಗಿದ್ದು, ಅವುಗಳಲ್ಲನ ಪದ ಬಳಕೆ, ವಾಕ್ಯ ರಚನೆ 
ಮತ್ತು ಕೆಲವು ಕಥೆಗಳ ಕಥಾವಸ್ಸು ಮಕ್ಕಳ ಅರಿವಿನ ಮಟ್ಟವನ್ನು 
ಮೀರಿದ್ದವು. ಆಗಲೇ ನನಗೆ ನಮ್ಮ ಸಂಸ್ಕೃತಿಯಲ್ಲ 
ಅಂತರ್ಗತವಾಗಿರುವ ಜಾನಪದ ಕಥೆಗಳನ್ನು ಮತ್ತು ನಮ್ಮ 


ಇ 
5 
BR 


ಪರಿಸರಕ್ಕೆ ಹೊಂದುವಂತಹ ಹೊಸ ಕಥೆಗಳನ್ನು ಬರೆಯಬೇಕೆಂಬ 
ಆಲೋಚನೆ ಬಂದದ್ದು. ಶಿಕ್ಷಕರು ತಮ್ಮ ಒಡನಾಡುವ ಮಕ್ಕಳ ಬಗ್ದೆ 
ಚೆನ್ನಾಗಿ ತಿಆದುಕೊಂಡಿರುವುದರಿಂದ, ಅವರು ಬರೆದ ಕಥೆಗಳು 
ಪ್ರಸ್ನುತವಾಗಿಯೂ, ಉಪಯುಕ್ತವಾಗಿಯೂ ಆಗಿರುತ್ತವೆ. 
ಆದ್ದರಿಂದ, ಮಕ್ಕಳಗಾಗಿ ಕಥೆಗಳ ಸಂಗ್ರಹವನ್ನು ರಚಿಸುವ 
ಉದ್ದೇಶದಿಂದ ಬೆಂಗಳೂರು ಜಲ್ಲಾ ಸಂಸ್ಥೆಯು (ಅಜೀಂ ಪ್ರೇಮ್ನಿ 
ಫೌಂಡೇಷನ್‌) ಅಂಗನವಾಡಿ ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲಾ 
ಶಿಕ್ಷಕರಿಗೆ ಕಥೆಗಳನ್ನು ಬರೆಯುವ ಕಾರ್ಯಾಗಾರಪೊಂದನ್ನು 
ಆಯೋಜಸಿತ್ತು. ಇದರ ಪರಿಣಾಮವಾಗಿ ಸಾಕಷ್ಟು ಕಥೆಗಳು 
ನಮ್ಮ ಕೈ ಸೇರಿದವು. 


ವೈಧಾನಿಕತೆ 


ಕರ್ನಾಟಕದ ನಾನಾ ಪ್ರದೇಶಗಳ ಆಡುಭಾಷೆ, ಆಚಾರ-ವಿಚಾರ, 
ಪರಿಸರ ವಿಭನ್ನವಾಗಿರುವುದರಿಂದ ಎಲ್ಲ ಪ್ರದೇಶಗಳ ಶಿಕ್ಷಕರನ್ನು 
ಒಂಡೇ ಸೂರಿನಡಿ ತಂದು ಕಥೆಗಳನ್ನು ರಚಿಸಲು 
ನಿರ್ಧರಿಸಲಾಲಯುತು. ಕಾರ್ಯಾಗಾರಕ್ಕೆ ಮೊದಲು, ನಾವು ಮಕ್ಷಳ 
ಸಾಹಿತ್ಯದಿಂದ ಹಲವಾರು ಅನುವಾದಿತ, ಸಚಿತ್ರ ಕಥೆಗಳನ್ನು &ದಿ 
ವಿಷಯದ ಆಧಾರದ ಮೇಲೆ ಅವುಗಳನ್ನು ವಿಂಗಡಿಸಿಕೊಂಡೆವು. 
ಕಥೆಗಳ ಕೇಂದ್ರ ವಿಷಯ ಮತ್ತು ಅವುಗಳಲ್ಲ 
ಅಂತರ್ಗತವಾಗಿರುವ ಕಲಕೆಗಳನ್ನು ಸಹ ಚರ್ಚಿಸಿದೆವು. 


Nh ) 


ಚಿತ್ರ 2. ಅಕ್ಕ ತಂಗಿ ಗೂಬೆಗಳು, ಕಾರ್ಯಾಗಾರದ ಸಮಯದಲ್ಲಿ ರಚಿಸಿದ ಮತ್ತು ವಿವರಿಸಿದ ಕಥೆಗಳಲ್ಲಿ ಇದು ಒಂದು 


ಕೆಲವು ಕಥೆಗಳು ಮಕ್ಷಳಗೆ ಸಂಬಂಧಿಸಬಹುದಾದ 
ಕಥೆಗಳಾಗಿದ್ದವು. ಉದಾಹರಣೆಗೆ. ನಮ್ಮ ಶಿಕ್ಷಕರೊಬ್ಬರು ಬರೆದ 
ಕಥೆಯಾದ ಅಕ್ಕ ತಂಗಿ ಗೂಬೆಗಳು ಈ ಕಥೆಯನ್ನು ನಾವು ಚಿತ್ರ 
ಸಮೇತವಾಗಿ ದ್ವಿಭಾಷಾ ಪುಸ್ತಕವಾಗಿ ಪ್ರಕಟಸಿದೆವು. ಈ 
ಮುಸ್ತಕದಲ್ಲ ಇತರ ಕಥೆಗಳೂ ಇದ್ದವು: ಹುಣಸೆ ಪೆಪ್ಪರ್‌ ಮೆಂಟ್‌: 
ಹುಣಸೆ ಪೆಫಪ್ಲರ್‌ ಮೆಂಟ್‌ ತಯಾರಿಸುವಾಗ ಇಬ್ಬರು 
ಸಹೋದರಿಯರು ಇಕ್ಷಟ್ಟಗೆ ಸಿಲುಕುವ ಕಥೆ: ಮತ್ತು ಪುಟ್ಣಯ 
ಪ್ರಶ್ನೆಗಳು: ತನ್ನ ಅಜ್ಜಿಯ ಹಳ್ಳಗೆ ಭೇಟ ನೀಡಿದಾಗ ದಾರಿಯಲ್ಲ 
ಬರುವ ಎಲ್ಲವನ್ನೂ ಪ್ರಶ್ನಿಸುವ ಪುಟ್ಟ ಎಂಬ ಪುಟ್ಟ ಹುಡುಗಿಯ 
ಕಥೆ: ಮರ ರಾಕ್ಷಸ: ಇದು ಮರವನ್ನು ಕಡಿಯಲು ಬಂದಿದ್ದ 
ಮರಕಡಿಯುವವನ ಮನೆಗೆ ಹಬ್ಗದೂಟಕ್ಕೆ ಬರುವ ರಾಕ್ಷಸನ 
ಕುರಿತಾದ ಕಥೆಯಾಗಿತ್ತು. 


ಮಕ್ಕಳು ಈೇ ಕಥೆಗಳೊಂದಿಗೆ ಸಂಬಂಧ ಬೆಸೆದುಕೊಂಡು 
ಅವುಗಳನ್ನು ಆಸಕ್ಷಿದಾಯಕವೆಂದೂ ಹಾಗೂ 
ಆನಂ೦ದದಾಯಕವೆಂದೂ ಕಂಡುಕೊಂಡರು. ಈ ಕಥೆಗಳನ್ನು 
ಮಕ್ಷಳ ಭಾಷಾ ಬೆಳವಣಿಗೆಯಲ್ಲ ವ್ಯಾಪಕವಾಗಿ ಬಳಸಲಾಲುತು. 
ಉದಾಹರಣೆಗೆ, ಹುಣಸೆ ಪೆಪ್ಲರ್ಮೆಂಟ್‌ ಕಥೆಯಲ್ಲ ಮಕ್ಕಳೇ 
ಪೆಪ್ಪರ್ಮೆಂಟ್‌ ಅನ್ನು ತಯಾರಿಸಲು ಬಳಸುವ ಪದಾರ್ಥಗಳನ್ನು 
ಪಟ್ಟಿ ಮಾಡಿದ್ದರು. ಇನ್ನೊಂದು ಉದಾಹರಣಿಯಾಗಿ, 
ಮಂಗಳೂರಿನ ಶಿಕ್ಷಕಿಯೊಬ್ಬರು ತಮ್ಮ ತಂಪು ಗಾಳ ಕಥೆಯಲ್ಲ 
ಹವಾಮಾನ (ತಾಪಮಾನ) ಹಾಗೂ ಅಲ್ಲನ ಸಂಸ್ಕೃತಿಯ 
ಕಲ್ಪನೆಗಳನ್ನು ಪರಿಚಯುಸಲು ಜೀಸಣಿಗೆಗಳನ್ನು ಬಳಸುವ 
ಅಭ್ಯಾಸವನ್ನು ಬಳಸಿದರು. 


ಕಥೆ ಹೇಳುವಿಕೆ ಮತ್ತು ಕಲಿಯುವಿಕೆ 


ಪ್ರಥಮ್‌ ಮತ್ತು ನ್ಯಾಷನಲ್‌ ಬುಕ್‌ ಟ್ರಸ್ಟ್‌ (ಎನ್ನಿಟ) ಪ್ರಕಟಸಿದ 
ಪುಸ್ತಕಗಳನ್ನು ನಾವು ಭಾಷೆಯ ಬೆಳವಣಿಗೆಗೆ ಮಾತ್ರವಲ್ಲದೆ 


ನಮ್ಯ ಗಣಿತ ಮತ್ತು ವಿಜ್ಞಾನಗಳ ಬೋಧನಾ ವಿಧಾನಗಳನ್ನು 
ಉತ್ಸೃಷ್ಟದೊಳಸಲು ಬಳಸಿದ್ದೇವೆ. 


ಭಾಷೆಯ ಬೆಳವಣಿಗೆ ಮತ್ತು ಕಾಲ್ಪನಿಕತೆ 


ಪ್ರಾಥಮಿಕ ಹಂತದಲ್ಲ ನಾವು ಅಕ್ಷರ ಕಲಅಸುವ ಮೊದಲು 
ಕಥೆಗಳನ್ನು ಓದುವುದರಿಂದ ಮಾತನಾಡುವ ಭಾಷೆಯೇ ಬೇರೆ 
ಮತ್ತು ಬರವಣಿಗೆಯ ಭಾಷೆ ಅಥವಾ ಸಾಹಿತ್ಯಿಕ ಭಾಷೆಯೇ ಬೇರೆ 
ಎಂದು ಮಕ್ಷಳ ಅರಿವಿಗೆ ಬರುತ್ತದೆ. ಕಥೆಗಳ ಮುಖಾಂತರ 
ಮಕ್ಕಳಗೆ ಹೊಸ ಪದಗಳನ್ನು ಪರಿಚಯುಸಿ ಆ ಪದಗಳ ಅಕ್ಷರಗಳು 
ಮತ್ತು ಶಬ್ದಗಳನ್ನು ಗುರುತಿಸಲು ಕಅಸಲಾಗುತ್ತದೆ. 
ಉದಾಹರಣೆಗೆ: ನ್ಯಾಷನಲ್‌ ಬುಕ್‌ ಟ್ರಸ್ಟ್‌ನ ಮಂಗುವಿನ ಬುಗುರಿ 
ಕಥೆಯಲ್ಲ ಮಂಗುವಿಗೆ ರಸ್ತೆಯಲ್ಲ ಒಂದು ಹಳೆಯ ಬುಗುರಿ 
ಸಿಗುತ್ತದೆ. ಅದನ್ನು ಎಣ್ಣಿ ಮತ್ತು ಬಣ್ಣದಿಂದ ಅವನು ಹೊಸ 
ಬುಗುರಿಯನ್ನಾಗಿ 'ಮಾಡಿಕೊಳ್ಳುತ್ತಾನೆ'. ಆದರೆ ಅದರಲ್ಲ ಒಂದು 
ದೊಡ್ಡ ರಂಧ್ರವನ್ನು ನೋಡಿ ದುಃಃತನಾಗುತ್ತಾನೆ. ಆದರೆ ಅದು 
ಮೊದಲನಂತೆ ತಿರುಗುತ್ತದೆಯೇ ಎಂದು ನೋಡಲು ಅವನು 
ಅದಕ್ಕೆ ಚಾಟ ಸುತ್ತಿ ಆಡಿಸಿದಾಗ ಅವನಿಗೆ ಆಶ್ಚರ್ಯವಾಗುತ್ತದೆ. 
ಏಕೆಂದರೆ ಅದು ಶಿಕ್ಜೆ ಹೊಡೆದುಕೊಂಡು ತಿರುಗುತ್ತದೆ. ಅದನ್ನು 
ಕಂಡು ತನ್ನ ಬಳ ಈಗ ಶಿಳ್ಳೆ ಹೊಡೆಯುವ ಬುಗುರಿ' ಇದೆ 
ಎಂದು ಸಂತಸ ಪಡುತ್ತಾನೆ. ಜೊತೆಗೆ, ಈ ಕಥೆಯನ್ನು ಕೇಳ 
ಮಕ್ಕಳು ತಮಗೆ ಸಂಬಂಧಿಸಿದ ಅನೇಕ ಹೊಸ ಪದಗಳನ್ನು 
ಕಅಯಲು ಸಾಧ್ಯವಾಗುತ್ತದೆ. 


ಕಥೆಗಳು ಮಕ್ಕಳ ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸಿ, ಆಲೋಚನಾ 
ಲಹರಿಯ ಮೇಲೆ ಪ್ರಭಾವ ಜರುತ್ತವೆ. ಉದಾಹರಣೆಗೆ, ಎನ್‌ ಬ 
ಟ ಪ್ರಕಾಶನದ 'ಪ್ರಕೃತಿ ಕೊಡುಗೆ' ಕಥೆಯಲ್ಲ ಒಮ್ಮೆ ಆನೆಗೆ 
ಗೀಜಗನ ರೀತಿ ಹಾರಲು ಆಸೆಯಾಲುತು. ಅದು ಗೀಜಗನ 
ಗೆಕೆಯನಾದಧ್ದರಿಂದ ಆನೆಯು ಹಕ್ಕಿಗಳ ಬಳ ಈ ವಿಷಯವನ್ನು 


ಹೇಳತು. ಗೀಜಗವು ತನ್ನು ಬಳಗದಿಂದ ಒಂದೊಂದು ಗರಿಯನ್ನು 
ಕೇಃ ಪಡೆದು ಆನೆಗೆ ಎರಡು ಡೊಡ್ಡ ರೆಕ್ಷೆಗಳನ್ನು 
ನೇಯ್ದುಕೊಡುತ್ತದೆ. ಈ ಹಂತದಲ್ಲ ಕಥೆಯನ್ನು ನಿಲ್ಪಸಿ ಆನೆಗೆ 
ಹಾರಲು ಸಾಧ್ಯವಾಗಿರಬಹುದೇ ಎಂದು ಮಕ್ಕಳನ್ನು 
ಕೇಳಲಾಲಯುತು. ಕೆಲವು ಮಕ್ಕಳು. `ಈಗ ಅದಕ್ಕೆ ಇಷ್ಟೊಂದು 
ದೊಡ್ಡ ರೆಕ್ಕೆಗಳರುವುದರಿಂದ ಸಾಧ್ಯವಾಗಿದೆ" ಎಂದು 
ಉತ್ತರಿಸಿದರು. ಆದರೆ ಇನ್ನೂ ಕೆಲವರು ಆನೆಯು ಎಷ್ಟೊಂದು 
ಭಾರ, ಹಾರಲು ಆಗುವುದಿಲ್ಲ ಎಂಬ ಉತ್ತರಗಳನ್ನು ಕೊಟ್ಪದ್ದರು. 
ಇಲ್ಲ ಮಕ್ಕಳು ತಮ್ಮ ಉತ್ತರಗಳಗೆ ತಾವೇ ಕಾರಣಗಳನ್ನು 
ಕೊಟ್ಟದ್ದರು. 


ಒಂಭತ್ತು ಪುಟ್ಟ ಮರಿಗಳು ಎಂಬ ಇನ್ನೊಂದು ಕಥೆಯಲ್ಲ ಅಮ್ಮ 
ಕೋಳ, ನೀರು ಕುಡಿಯಲು ಹೋಗುವಾಗ ಮೊಟ್ಟೆಗಳನ್ನು 
ನೋಡಿಕೊಳ್ಳಲು ಅಪ್ತ ಕೋಳಗೆ ಹೇಆಃ ಹೋಗುತ್ತದೆ. ಆದರೆ 
ಬರುಗಾಆ ಬಂದು ಕೆಲವು ಮೊಟ್ಟೆಗಳು ಒಡೆಯುತ್ತವೆ. ಆಗ ಅಪ್ಪ 
ಕೋಳಗೆ ಒ೦ದು ಉಪಾಯ ಹೊಳೆಯುತ್ತದೆ. ಇಲ್ಲ ಕಥೆಯನ್ನು 
ನಿಲ್ಲಸಿ, ಮಕ್ಕಳಗೆ ಆ ಉಪಾಯ ಏನಿರಬಹುದು ಎಂದು 
ಕೇಆದಾಗ, ಅಪ್ಪ ಕೋಳಆಯು ಮೊಲ್ಬೆಗಳನ್ನು ಅಂಟಸಿರಬಹುದು 
ಎಂದು ಕೆಲವರು ಹೇಳಆದರು. ಇನ್ನೂ ಕೆಲವರು ಕೋಳ 
ಮೊಲ್ಬೆಗಳು ಒಡೆದಿವೆ ಎಂದು ನಿಜ ಒಪ್ಪಿಕೊಂಡಿರಬಹುದು ಎಂದು 
ಆಲೋಚಿಸಿದರು. 


ಎನ್‌ ಜ ಟ ಪ್ರಕಾಶನದ ಹಾರಲು ಕಅತ ಮಂಗಟ್ಟೆ ಮರಿ ಹಕ್ಕಿ 
ಕಥೆಯಲ್ಲ ನನಗೆ ಆಶ್ಚರ್ಯವುಂಟು ಮಾಡಿದ್ದೇನೆಂದರೆ ಆ ಕಥೆಗೆ 
ಒಂದು ಮಗುವಿನ ಪ್ರತಿಕ್ರಿಯೆ. ಕಥೆಯಲ್ಲ. ಅಪ್ಪ ಅಮ್ಮ ಮಂಗ 
ಹಕ್ಕಿಗಳು ಗೂಡು ಕಟ್ಟ ಅದರೊಳಗೆ ಮೂರು ಮೊಟ್ಟೆಗಳನ್ನು 
ಇಡುತ್ತವೆ. ಒಂದು ಮರಿ ಹುಟ್ಟದ ನಂತರ ಅದು ಹಾರಲು 
ಹೆದರುತ್ತದೆ. ಆಗ ಮರಿ ಹಕ್ಕಿಗೆ ಹಾರಲು ಕಲಅಯುವಂತೆ 
ಪ್ರೋತ್ಸಾಹಿಸಲು ಅಪ್ಪ ಅಮ್ಮ ಮಂಗಳಲ್ಲೆ ಹಕ್ಕಿಗಳು ಇತರ ಎರಡು 
ಮೊಟ್ಟೆಗಳನ್ನು ಎಸೆಯುತ್ತವೆ. ತಾಯ ಹಕ್ಕಿ ಯಾಕೆ ಹೀಗೆ 


(3 


ಮಾಡಿರಬಹುದು ಎಂದು ಊಹಿಸಲು ಮಕ್ಕಳನ್ನು ಕೇಳಆದಾಗ, 6 
ವರ್ಷದ ಬಾಲಕನು 'ಹೆಚ್ಚು ಮಕ್ಕಳದ್ದರೆ ಆಹಾರ ನೀಡಲು 
ಕಷ್ಟವಾಗುತ್ತದೆ. ಆದ್ದರಿಂದ ಪಕ್ಷಿಯು ಎರಡು ಮೊಟ್ಟಿಗಳನ್ನು 
ಎಸೆದಿದೆ!' ಎಂದು ಹೇಜಆದನು. ಮಕ್ಕಳು ಎಷ್ಟು ಭನ್ನವಾಗಿ 
ಆಲೋಚಿಸುತ್ತಾರೆ! ಕಥೆ ಹೇಳುವಿಕೆಯು ಮಕ್ಕಳ ಬೌದ್ಧಿಕ 
ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮತ್ತು ಅವರು ಪ್ವತಃ 
ಯೋಚಿಸುವಂತೆ ಮಾಡುತ್ತದೆ. 


ಗಣಿತದ ಕಲಿಕೆ 


ಕಥೆಗಳ ಮೂಲಕ ಆರಂಭಕ ಗಣಿತವನ್ನು (early 
mathematics) ಕಅಸುವುದು ಮಕ್ಷಳಗೆ ಪರಿಕಲ್ಪನೆಗಳನ್ನು 
ಸುಲಭವಾಗಿ ಗ್ರಹಿಸಲು ಸಹಾಯ ಮಾಡುತ್ತದೆ. ಮೇಲೆ 
ವಿವರಿಸಿದ ಒಂಭತ್ತು ಪುಟ್ಟ ಮರಿಗಳು ಕಥೆಯಲ್ಲ, ಅಪ್ಪ ಕೋಳ 
ಎಂಟು ವಿವಿಧ ಪಕ್ಷಿಗಳ ಮೊಟ್ಟೆಗಳನ್ನು ಸಂಗ್ರಹಿಸಿ ಗೂಡಿನಲ್ಲ 
ಇರಿಸುತ್ತದೆ. ಕೆಲವು ದಿನಗಳ ನಂತರ. ಮೊಟ್ಟೆಯೊಡೆದು 
ಮರಿಗಳು ಹೊರಬಂದು ಅವು ಆಹಾರವನ್ನು ಹುಡುಕಲು 
ಹೋಗುತ್ತವೆ. ತಮ್ಮದೇ ಪ್ರಭೇದದ ಪಕ್ಷಿಗಳ ಹಿಂಡನ್ನು 
ಎದುರುಗೊಂಡಾಗ ಒಂದೊಂದಾಗಿ ಹಾರಿ ಹೋಗತೊಡಗುತ್ತವೆ. 
ಇಲ್ಲನ ಪ್ರಶ್ನೆಗಳೆಂದರೆ: ಪ್ರತಿ ಬಾರಿಯು ಎಷ್ಟು ಪಕ್ಷಿಗಳು 
ಹಾರಿಹೋದವು? ಎಷ್ಟು ಪಕ್ಷಿಗಳು ಉಳದಿವೆ? ಇದರಿಂದ ಮಕ್ಕಳು 
ಸಹಜವಾಗಿ ವ್ಯವಕಲನವನ್ನು ಕಅತರು. 


ವಿಜ್ಞಾನದ ಕಲಿಕೆ 


'ಮಾಂತ್ರಿಕ ತುಂಡು' ಎಂಬ ಪ್ರಥಮ್‌ ಪ್ರಕಾಶನದ ಕಥೆಯನ್ನು 
ಬಳಸಿಕೊಂಡು ಮಕ್ಕಳಗೆ ಅಯಸ್ಥಾಂತತೆ'ಯನ್ನು 
ಪರಿಚಯುಸಿದೆವು. ಚಿಕ್ಕ ಹುಡುಗಿಯೊಬ್ಬಳು ತನ್ನು ಅಣ್ಣನ 
ಕೊಠಡಿಯಲ್ಲ ಸಿಕ್ಕಿದ ಅಯಸ್ಥಾಂತದ ಮೂಲಕ ಅದು ಯಾವ 
ವಸ್ತುವಿಗೆ ಅಂಟಕೊಳ್ಳುತ್ತದೆ ಮತ್ತು ಯಾವ ವಸ್ತುವಿಗೆ 


ಚಿತ್ರ 3. ಒಂಭತ್ತು ಪುಟ್ಟ ಮರಿಗಳು ಕಥೆಯಿಂದ ಒಂದು ಸಚಿತ್ರ ವಿವರಣೆ 


ಅಂಟಕೊಳ್ಳುವುದಿಲ್ಲ ಎಂದು ಪ್ರತಃ ತಾನೇ ಪರಿಚಯ 
ಮಾಡಿಕೊಳ್ಳುತ್ತಾಕೆ. ಠಈ ಕಥೆಯನ್ನು ಮಕ್ಕಳಗೆ ಓದಿದ ನಂತರ. 
ಅವರಿಗೆ ಒಂದು ಅಯಸ್ಥಾಂತವನ್ನು ಕೊಟ್ಟು ಅದು ಯಾವ 
ವಸ್ತುಗಳಗೆ ಅಂಟಕೊಳ್ಳುತ್ತದೆ ಎಂದು ಪಟ್ಟ ಮಾಡುವಂತೆ 
ಹೇಳಲಾಲಯುತು. ಚಟುವಟಕೆ ಮಾಡುವಾಗಲೂ ಮಕ್ಕಳು ಆಸಕ್ತಿ 
ಮತ್ತು ಕುತೂಹಲದಿಂದ ಇದ್ದರು. ಅದೇ ರೀತಿ ಪಕ್ಷಗಳ 
ಕಥೆಯನ್ನು ಹೇಳುವಾಗಲೂ ಅವರು, ಮೊಟ್ಟೆಗಳ೦ದ ಮರಿಗಳು 
ಎಷ್ಟು ದಿನಗಳಗೆ ಹೊರಬರುತ್ತವೆ. ಅವುಗಳ ಆಹಾರ, ಜೀವನ 
ಶೈಅಯನ್ನು ತಿಆಯಲು ಸಾಧ್ಯವಾಯುತು. ಇನ್ನೊಂದು 
ಕಥೆಯಾದ, 'ಮುನಿಯ ಪಡೆದ ನಿಧಿ'ಯಲ್ಲ ಒಂದು ಗಿಡದ 
ಬೆಳವಣಿಗೆಯ ಹಂತಗಳನ್ನು ಅವರಿಗೆ ಪರಿಚಯುಸಲಾಲುತು. 


ಸಮಾಜ ವಿಜ್ಞಾನದ ಕಲಿಕೆ 


ಆರಂಭಕ ಕಲಕೆಯು ಕುಟುಂಬ, ವಿವಿಧ ವೃತ್ತಿಗಳು ಮತ್ತು ವಿವಿಧ 
ಪ್ರದೇಶಗಳ ಪರಿಚಯ. ಸಚಿತ್ರ ವ್ಯಕ್ತಿಚಿತ್ರಗಳು ಮತ್ತು 
ಘಟನೆಗಳನ್ನು ಒಳಗೊಂಡಿರುತ್ತದೆ. ಕ್ಷೌರ ದಿನಾಚರಣೆ (ಕ್ಷೌರಿಕನ 
ದೈನಂದಿನ ಜೀವನದಲ್ಲ ಒಂದು ದಿನ) ಕಥೆಯಲ್ಲ ಬರುವ 
ಶೃಂಗೇರಿ ಶ್ರೀನಿವಾಸ ಎಂಬ ಪಾತ್ರವು ಒಂದು ದಿನ 
ದರ್ಜ(ಟ್ಯಿಲರ್‌). ಬಡಗಿ ಮತ್ತು ತನ್ನ ಕೂದಲನ್ನು ಕತ್ತರಿಸಲು 
ಕ್ಲೌರಿಕರಂತಹ ಬೇರೆಬೇರೆ ವೃತ್ತಿಯ ವ್ಯಕ್ತಿಗಳ ಬಳಗೆ 
ಹೋಗುತ್ತಾನೆ. ಕಥೆಯಲ್ಲ ಬರುವ ಈ ಪಾತ್ರಗಳನ್ನು ಸಚಿತ್ರ 
ಸಂಭಾಷಣೆಯ ಮೂಲಕ ಮಕ್ಕಳು ಸುಲಭವಾಗಿ ಗುರುತಿಸಲು 
ಸಾಧ್ಯವಾಯಿತು. ಕಥೆಯಲ್ಲ ಕುಟುಂಬದ ಸದಸ್ಯರನ್ನು 
ಸೇರಿಸುವುದರಿಂದ ವಿವಿಧ ಸಂಬಂಧಗಳನ್ನು ಪರಿಚಯುಸಲು 
ಸುಲಭವಾಲಯುತು. ಸಸಾಕಿ ಮತ್ತು ಸಾವಿರ ಕೊಕ್ಕರೆಗಳು ಎಂಬ 
ಮತ್ತೊಂದು ಕಥೆಯಲ್ಲ ಹಿರೋಷಿಮಾದ ಮೇಲೆ ಅಣುಬಾಂಬ್‌ 
ಹಾಕಿದಾಗ ಸಡೊಕೋ ಸಸಾಕಿ ಎರಡು ವರ್ಷದ ಚಿಕ್ಕ ಹುಡುಗಿ. 
ಪರಿಣಾಮವಾಗಿ, ಹತ್ತನೇ ವಯಸ್ಸಿನಲ್ಲ ಆಕೆಗೆ ಕ್ಯಾನ್ಸರ್‌ 
ಇರುವುದು ಪತ್ತೆಯಾಗುತ್ತದೆ. ಸಾವಿರ ಕೊಕ್ಕರೆ ಮಾಡಿದರೆ 
ಜಪಾನಿಯರು ಬದುಕುಆಯುತ್ತಾರೆ ಎಂಬ ನಂಚಕೆಯಿಂದ 
ಸಸಾಕಿ ಸಾವಿರ ಪೇಪರ್‌ ಕೊಕ್ಕರೆಗಳನ್ನು ಸಿದ್ಧಪಡಿಸಲು 
ಪ್ರಾರಂಭಸುತ್ತಾಕೆ. ಆದರೆ ಈ ಕೆಲಸವನ್ನು ಸಾಧಿಸುವ ಮೊದಲೇ 
ಅವಳು ಸಾಯುತ್ತಾಳೆ. ನಂತರ ಅವಳ ಗೆಳತಿಯರು ಅದನ್ನು 
ಪೂರ್ಣಗೊಳಸುತ್ತಾರೆ. ಈ ಕಥೆಯನ್ನು ಕೇಆ ಬಾಂಬ್‌ 
ಸ್ಫೋಟದ ಹಿನ್ನೆಲೆ ಮತ್ತು ಅದರ ಪರಿಣಾಮಗಳನ್ನು ಅರ್ಥ 
ಮಾಡಿಕೊಳ್ಳಲು ಮಕ್ಕಳಗೆ ಸುಲಭವಾಲಯುತು. 


ಜಾಗೃತಿಯನ್ನು ಹೆಚ್ಚಿಸುವುದು 


ಕಥೆ ಹೇಳುವ ಸಮಯದಲ್ಲ ಕೇಳಲಾಗುವ ಪ್ರಶ್ನೆಗಳು ಮಕ್ಕಳಲ್ಲ 
ಅರಿವು ಮತ್ತು ಸಹಾನುಭೂತಿಯನ್ನು ಹೆಚ್ಚಿಸುವಲ್ಲ ಪ್ರಮುಖ 
ಪಾತ್ರ ವಹಿಸುತ್ತವೆ. ಕಥೆಯಲ್ಲ ಬರುವ ಪಾತ್ರವು ನೀವಾಗಿದ್ದರೆ 
ಏನು ಮಾಡುತ್ತಿದ್ದಿರಿ ಎಂದು ಕೇಆದಾಗ, ಮಕ್ಕಳ ಆಲೋಚನೆ 
ವಿಸ್ತಾರಗೊಂಡು ಸಮಸ್ಯೆಗಳನ್ನು ಪರಿಹರಿಸುವ ಕೌಶಲಗಳು 
ವೃದ್ಧಿಗೊಳ್ಳುತ್ತವೆ. ಉದಾಹರಣೆಗೆ, ಕಥೆಯು ಕನಸುಗಳ ಬಗ್ಗೆ 


ಆಗಿದ್ದಲ್ಲ: ನಿನಗೆ ಯಾವ ಕನಸು ಜೀಳುತ್ತದೆ? ಕಥೆಯು ಭಯದ 
ಬದ್ಧೆ ಆಗಿದ್ದಲ್ಲ: ನಿನಗೆ ಯಾವಾಗ ಭಯವಾಗುತ್ತದೆ? ಭಯ 
ಆದಾಗ ನೀನು ಏನು ಮಾಡುತ್ತೀಯ? ಎಂಬ ಪ್ರಶ್ನೆಗಳನ್ನು ಕೇಳ 
ಅವುಗಳ ಬಣ್ಣೆ ಮಕ್ಕಳ ಪ್ರತಿಕ್ರಿಯೆಗಳನ್ನು ಪ್ರಶ್ನಿಸಿದಾಗ ಅವರ 
ಭಾವನೆಗಳನ್ನು ವ್ಯಕ್ತಪಡಿಸಲು ಅವರಿಗೆ ಒಂದು ಅವಕಾಶ 
ಕೊಟ್ಟಂತೆ ಆಗುತ್ತದೆ ಮತ್ತು ಶಾಲೆಯಲ್ಲ ಕಲಅಯುವ 
ಅಂಶಗಳನ್ನು ತಮ್ಮ ಸ್ವಂತ ಜೀವನಕ್ಕೆ ಸಹ ಸಂಬಂಧ 
ಬೆಳೆಸಿಕೊಳ್ಳಲು ಅವಕಾಶ ಕಲ್ತಸಲಾಗುತ್ತದೆ. 


ಮೌಲ್ಯಗಳನ್ನು ತಿಳಿಯುವುದು 


ಈ ಹಿಂದೆ ಹೇಳದ ಪ್ರಕೃತಿಯ ಕೊಡುಗೆ ಕಥೆಯಲ್ಲ ಗೀಜಗ 
ಮತ್ತು ಅನೆ ಗೆಕೆಯರಾಗಿರುತ್ತಾರೆ. ಆನೆಗೆ ಹಾರಲು 
ಆಸೆಯಾದಾಗ, ಗೀಜಗ ಅದಕ್ಕೆ ರೆಕ್ಕೆಗಳನ್ನು ನೇಯ್ದು ಹಾರಲು 
ಕಅಸುತ್ತದೆ. ಆದರೆ ಆನೆಯು ನೆಲಕ್ಕೆ ಬದ್ದು ಪಕ್ಷಿಗೆ ದುಃಖವನ್ನು 
ಉಂಟುಮಾಡಿ ತಪ್ಪಿತಸ್ಥ ಭಾವನೆ ಮೂಡಿಸುತ್ತದೆ. ಆದಾಗ್ಯೂ, 
ಕೊನೆಯಲ್ಲ. ಗೀಜಗ ಮತ್ತು ಆನೆ ಎರಡೂ ತಾವು ವಿಭಿನ್ನ ದೈಹಿಕ 
ಗುಣಲಕ್ಷಣಗಳನ್ನು ಹೊಂದಿದ್ದೇವೆ ಎಂಬುದನ್ನು 
ಅರಿತುಕೊಳ್ಳುತ್ತವೆ. ಕೊನೆಗೆ ಮಕ್ಕಳಗೆ ಕಥೆಯ ಬಗ್ಗೆ ಅನಿಸಿಕೆ 
ಕೇಆದಾಗ, ಕೆಲವರು ಪಕ್ಷಿಯು ತನ್ನ ಗೆಕೆಯನಿಗೆ ಸಹಾಯ 
ಮಾಡಿದ್ದು ಒಳ್ಳೆಯದು ಎಂದು ಹೇಳಆದರು. ಇತರರು. ಆನೆ 
ಗಾಯಗೊಂಡಿದ್ದಕ್ಕೆ ತಾನು ಕಾರಣ ಎಂದು ಪಕ್ಷಿ 
ಕ್ಷಮೆಯಾಚಸಿದ್ದು ನ್ಯಾಯ ಎನಿಸಅಲ್ಲ ಎಂದರು. ಒಂದು ಗುಂಪು 
ಪಕ್ಷಿ ಮತ್ತು ಆನೆಯ ನಡುವಿನ ಕೊನೆಯ ಸಂಭಾಷಣೆ 
ಇಷ್ಟವಾಯಿತು ಎಂದು ಹೇಳದರು. ಹೀಗೆ ಒಂದು ಕಥೆಯಲ್ಪ 
ಮಕ್ಕಳೇ ಹಲವು ವಿಭನ್ನು ಅಂಶಗಳ ಬೆ ಯೋಚಿಸುವಾಗ ನಾವು 
ಕಥೆಯಿಂದ ಕೇವಲ ಒಂದು ನೀತಿಯನ್ನು ಹೇಳುವ ಅಗತ್ಯವಿಲ್ಲ. 


ಕೆಲವು ಉಪಯುಕ್ತ ಸಲಹೆಗಳು 


*  ಮಕ್ಕಳಗೆ ಕಥೆಯನ್ನು ಹೇಳುವಾಗ, ಕುತೂಹಲಭರಿತ 
ಹಂತದಲ್ಲ ಕಥೆಯನ್ನು ನಿಲ್ಲಸಿ ಕೆಲವು ಪ್ರಶ್ನೆಗಳನ್ನು ಕೇಳ. 
ಮೌಜಕವಾಗಿ ಅಥವಾ ಬರವಣಿಗೆ ರೂಪದಲ್ಲ ಕಥೆಯನ್ನು 
ಪೂರ್ಣಗೊಳಸುವಂತೆ ಮಕ್ಕಳಗೆ ಹೇಅ. ಉದಾಹರಣೆಗೆ, 
'ನರಿಯು ಬಾವಿಗೆ ಜಳುತ್ತದೆ' ಎಂಬ ಸಾಲನ್ನು ಓದಿದಾಗ. 
'ಬಾಪವಿಗೆ ಬದ್ಧ ನರಿಯು ಹೇಗೆ ಹೊರಬಂದಿರಬಹುದು 
ಎಂದು ನೀವು ಭಾವಿಸುತ್ತೀರಿ?' ಎಂಬ ಪ್ರಶ್ನೆಗೆ, ಮಕ್ಕಳು ಈ 
ಕೆಳಗಿನ ರೀತಿಯಲ್ಲ ಕಥೆಯನ್ನು ಪೂರ್ಣಗೊಳಸಿದರು: 
' ಬಾವಿಯಲ್ಲ ಮೆಟ್ಟಲುಗಳದ್ದವು ಮತ್ತು ನರಿಯು 
ಅವುಗಳನ್ನು ಏರಿ ಮೇಲೆ ಬಂದಿತು,' 'ನರಿ ಗಿಡಬಳ್ಜಗಳ 
ಸಹಾಯದಿಂದ ಮೇಲಕ್ಕೆ ಬಂದಿತು' ಮತ್ತು 'ನರಿ ಇತರರ 
ಸಹಾಯ ಕೇಳ ಮೇಲಕ್ಷೆ ಬಂದಿತು". 


* ಸರಳ ಇಂದ್ಲಿಷ್‌ ಕಥೆಗಳನ್ನು ಕನ್ನಡಕ್ಕೆ ಅನುವಾದಿಸಿ 
ಸಚಿತ್ರಗೊಆಸಬಹುದು. ಇದನ್ನು ಯಾವ ಭಾಷೆಯಲ್ಲ 
ಖೇಕಾದರೂ ಮಾಡಬಹುದು. 


\/ 


* ಚಿತ್ರ ಸರಣಿಗಳನ್ನು ಮಕ್ಕಳಗೆ ಕೊಟ್ಹಾಗ, ಅವರು ವಿವಿಧ ಇದರ ಜೊತೆಗೆ, ಮಕ್ಕಳ ಭಾಷಾ ಕಲಕೆಯಲ್ಲ ಕಥೆಗಳು ವಹಿಸುವ 
ಕಥೆಗಳನ್ನು ಬರೆದರು. ಆ ಕಥೆಗಳನ್ನು ಇತರ ಮಕ್ಕಳು ಪ್ರಮುಖ ಪಾತ್ರವನ್ನು ಹೊರತುಪಡಿಸಿ. ಅದರಲ್ಲನ ಪಾತ್ರಗಳು 
ಹಿದಲು ಅನುವಾಗುವಂತೆ ಶಾಲೆಯ ಗ್ರಂಥಾಲಯದಲ್ಲಿ ಮತ್ತು ವಿಷಯಗಳು ಮಕ್ಕಳನ್ನು ಶಾಲಾ ಜೀವನದ ಒಂದು 
ಇರಿಸಬಹುದು. ಪ್ರಮುಖ ಅಂಶವಾದ ಸಾಮಾಜೀಕರಣದ ಪ್ರಕ್ರಿಯೆಗೆ ಸಹಾಯ 

ಮಾಡುತ್ತವೆ. 


ಚಿತ್ರ 4.5. ಕಥೆಯನ್ನು ಮಕ್ಕಳಿಂದ ಅನುವಾದಿಸಲಾಗಿದೆ ಮತ್ತು ವಿವರಿಸಲಾಗಿದೆ 


ಪದ್ಮಾ ಬಿ.ಎಂ. ಅವರು ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನಲ್ಲ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ ಜೊತೆಗೆ ಬೆಂಗಳೂರಿನ ಸರ್ಕಾರಿ 
ಶಾಲೆಗಳೊಂದಿಗೆ ಕೆಲಸ ಮಾಡುತ್ತಿದ್ದಾರೆ. ಅವರು ಕನ್ನಡದಲ್ಲ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದು. 15 ವರ್ಷಗಳಂದ ಶಿಕ್ಷಣ 
ಕ್ಷೇತ್ರದಲ್ಲ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಉತ್ತಮ ಗುಣಮಟ್ಟದ ಪ್ರಾಥಮಿಕ ಶಿಕ್ಷಣವು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಆಧಾರವಾಗಿದೆ 
ಎಂದು ಅವರು ನಂಬುತ್ತಾರೆ. ಅವರನ್ನು p೩admavatamma.munivenkatappa@azimpremjifoundation.org ಮೂಲಕ 
ಸಂಪರ್ಕಿಸಬಹುದು. 


ಅನುವಾದ: ನಿವೇದಿತಾ ಬಿ. ರುದ್ರೇಶ್‌ | ಪರಿಶೀಲನೆ: ಲತಾ ಕೆ.ಸಿ. 


